KA / BG -GPO / 2515 /WPP -47 / 2009 - 2011 


ಕರ್ನಾಟಕ ರಾಜ್ಯಪತ್ರ 


) 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೫ ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್ ೯ , ೨೦೧೦ ( ಭಾದ್ರಪದ ೧೮, ಶಕ ವರ್ಷ ೧೯೩೨) ಸಂಚಿಕೆ ೩೬ 

2037 - 9 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು , ರಜೆ ಮತ್ತು 
ಅಧಿಕಾರಿಗಳು , ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 131 SFP 2010 , Bangalore , Dated 11th August, 2010 
1. Sri Kishan Singh Sugara, IFS (KN 82 ), Chief Conservator of Forests , Working Plan , 
Bangalore, is transferred with immediate effect and his services are placed at the disposal of Planning , 
Programme Monitoring & Statistics Department until further orders for being posted as Chief 
Conservator of Forests & Secretary , Bayaluseeme Abhivrudhi Mandali, Chitradurga vice 
Sri D . A . Venkatesh , IFS transferred . 

2 . The services of Sri D . A . Venkatesh , IFS (KN 85 ), Chief Conservator of Forests & 
Secretary , Bayaluseeme Abhivrudhi Mandali, Chitradurga are withdrawn from Planning , 
Programme Monitoring & Statistics Department with immediate effect and he is posted until further 
orders as Chief Conservator of Forests & Commissioner for Textiles , Bangalore vice Sri 
Panduranga Bommaiah Naik , KAS transferred . 

3 . The services of Sri H .G . Shivananda Murthy, IFS (KN 85 ), Chief Conservator of Forests & 
Managing Director, Karnataka Renewable Energy Development Ltd ., Bangalore are withdrawn 
from Energy Department with immediate effect and posted until further orders as Chief Conservator 
of Forests , Working Plan , Bangalore , vice Sri Kishan Singh Sugara , IFS transferred . 

4 . The services of Sri C .K . Shivanna , IFS (KN 85 ), Chief Conservator of Forests , Waiting for 
Postings are placed at the disposal of Commerce & Industries Department with immediate effect 
and until further orders for being posted as Chief Conservator of Forests & Managing Director, 
Karnataka State Handicrafts Development Corporation Ltd ., Bangalore in the existing vacancy . 

5 . The services of Smt. Anita S . Arekal, IFS (KN 89), Conservator of Forests , Waiting for 
Postings are placed at the disposal of Planning , ProgrammeMonitoring & Statistics Department 
with immediate effect and until further orders for being posted as Conservator of Forests & Member 
Secretary , Coastal Development Authority , Mangalore vice Dr. K . Prabhakar Rao transferred . 

6 . Sri G . V . Ranga Rao, IFS (KN 90 ), Conservator of Forests , Waiting for Posting is posted 
with immediate effect and until further orders as Conservator of Forests , Working Plan , 
Chikkamagalur in the existing vacancy . 

7 . The services of Sri G . S . Kariyappa, IFS (KN 92 ), Conservator of Forests and General 
Manager , Karnataka Renewable Energy & Development Ltd ., Bangalore are withdrawn from 
Energy Department with immediate effect and he is posted until further orders as Conservator of 
Forests , Forest Resource Management, Bangalore in the newly created post. 

8 . The services of Dr. R . Raju , IFS (KN 92), Deputy Conservator of Forests , Waiting for 
Postings are placed disposal of Energy Department with immediate effect and until further orders for 
being posted as Deputy Conservator of Forests & General Manager, Karnataka Renewable Energy 
& Development Ltd ., Bangalore in the downgraded post vice Sri G .S . Kariyappa, IFS transferred . 


(303 ) 


೫೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೯ , ೨೦೧೦ 


ಭಾಗ - ೨ 


9. Smt. Saswathi Mishra , IFS (KN 97), Deputy Conservator of Forests , under orders of 
transfer is posted with immediate effect and until further orders as Deputy Conservator of Forests , 
Information Communication Technology & GIS Cell , Forest, Ecology & Environment Department, 
Bangalore in the newly created post. 

The orders posting Smt. Saswathi Mishra , IFS as Deputy Conservator of Forests , Bangalore 
Urban Division , Bangalore vide Government Notification No. DPAR 125 SFP 2010 , dated 28 -07 - 2010 
stands cancelled . 

10 . Smt. Vanashri Vipin Singh , IFS (KN 98 ), Deputy Conservator of Forests under orders of 
transfer is posted with immediate effect and until further orders as Deputy Conservator of Forests , 
Bangalore Urban Division , Bangalore vice Sri N . Devaraj, IFS transferred . 

The orders posting Smt. Vanashri Vipin Singh , IFS as Deputy Conservator of Forests , 
Environmental Management & Policy Research Institute , (EMPRI), Bangalore vide Government 
Notification No . DPAR 125 SFP 2010 , dated 28 -07 - 2010 stands cancelled . 

11 . The services of Sri D . S . Gaonkar , IFS (KN 2000 ), Deputy Conservator of Forests & 
General Manager, HRDA, Mysore Paper Mills Ltd ., Bhadravathi are withdrawn from Commerce & 
Industries Department with immediate effect and he is posted until further orders as Deputy 
Conservator of Forests , Bhadra Wildlife Division , Chikkamagalur in the existing vacancy. 

12 . Sri S . Manikandan , IFS (KN 2001 ), Deputy Conservator of Forests , Bagalkot Division , 
Bagalkot is transferred with immediate effect and posted until further orders as Deputy Conservator of 
Forests & Scientific Officer, Forest, Ecology and Environment Department, Bangalore in the 
existing vacancy . 

13 . Sri R . Ravishankar, IFS (KN 2003), Deputy Conservator of Forests , Bangalore Rural 
Division , Bangalore is transferred with immediate effect and posted until further orders as Deputy 
Conservator of Forests , Wildlife Division , Chamarajanagar vice Sri Bishwajit Mishra , IFS 
transferred . 

14 . The services of Sri P . P . Chandrashekar , SFS , Deputy Conservator of Forests and 
Divisional Manager, Karnataka Forest Development Corporation , Kolar are withdrawn from 
Forests , Ecology and Environment Department with immediate effect and he is posted until further 
orders as Deputy Conservator of Forests , Bangalore Rural Division , Bangalore vice Sri R . 
Ravishankar, IFS transferred by keeping the IFS cadre post in abeyance . 

15 . Sri S .P . Chandrashekaraiah , SFS , Deputy Conservator of Forests , Forest Mobile 
Squad , Gulbarga is transferred with immediate effect and posted until further orders as Deputy 
Conservator of Forests , Gulbarga Division , Gulbarga vice Sri Javed Mamtaz , SFS transferred by 
keeping the IFS cadre post in abeyance . 

By Order and in the name of the Governor ofKarnataka , 

K . G . ANANTHA , 
P . R . 1246 

Under Secretary to Government, 

DP & AR (Services-1). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ: ಸಿಆಸುಇ 01 ಆಸೇನಿ 2010, ಬೆಂಗಳೂರು, ದಿನಾಂಕ : 06ನೇ ಆಗಸ್ಟ್ , 2010 

ಶ್ರೀ ಎ . ಗೋವಿಂದಭಟ್, ಕೆ.ಎ .ಎಸ್. ( ಕಿರಿಯ ಶ್ರೇಣಿ) ರಾಜ್ಯ ಸಹಾಯಕ ಪ್ರತಿನಿಧಿ, ಕರ್ನಾಟಕ ಮೇಲ್ಮನವಿ 
ಪ್ರಾಧಿಕಾರ, ಬೆಂಗಳೂರು ಇವರಿಗೆ ದಿನಾಂಕ : 31 - 07 - 2010ರಂದು ಅಪರಾಹ್ನ ಸರ್ಕಾರಿ ಸೇವೆಯಿಂದ ವಯೋ ನಿವತಿ 
ಹೊಂದಲು ಅನುಮತಿ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1247 

ಸಿ. ಆ . ಸು . ಇಲಾಖೆ, (ಸೇವೆಗಳು - 2 ) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 34 ಎಲ್‌ಎಜಿ 2009 , ಬೆಂಗಳೂರು, ದಿನಾಂಕ: 05ನೇ ಆಗಸ್ಟ್ 2010 | 
ಶ್ರೀ ಎಸ್. ಎಂ . ಚಳಗೇರಿ, ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು ) 
ನಿಯಮಗಳು 1977ರ ನಿಯಮ 26( 2) ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸದರಿ ನಿಯಮಗಳಲ್ಲಿನ 
ಷರತ್ತಿಗಳಿಗೊಳಪಟ್ಟು ಹುದ್ದೆಯ ಕಾರ್ಯಭಾರ ವಹಿಸಿಕೊಳ್ಳುವ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ ಅಥವಾ 


ಭಾಗ - ೨ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಸೆಪ್ಟೆಂಬರ್ ೯, ೨೦೧೦ 

೫೦೭ 
ಮುಂದಿನ ಆದೇಶದವರೆಗೆ, ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಬಾಗಲಕೋಟೆ ಜಿಲ್ಲೆಯ ಅಪರ ಸರ್ಕಾರಿ 
ವಕೀಲರನ್ನಾಗಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ನಾ . ಮಹಾಲಕ್ಷ್ಮಮ್ಮ , 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 1) , 
ಪಿ . ಆರ್ . 1250 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 

ಅಧಿಸೂಚನೆ | 
ಸಂಖ್ಯೆ : ಲಾ 87 ಎಲ್ಎಜಿ 2010 , ಬೆಂಗಳೂರು, ದಿನಾಂಕ: 05ನೇ ಆಗಸ್ಟ್, 2010 
ಶ್ರೀ ಆನಂದ , ವಕೀಲರು, ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) 
ನಿಯಮಗಳ 1977ರಲ್ಲಿನ ಷರತ್ತಿಗಳಿಗೊಳಪಟ್ಟು ದಿನಾಂಕ : 22 - 06 - 2010ರಿಂದ ಜಾರಿಗೆ ಬರುವಂತೆ ಮೂರು ವರ್ಷಗಳ 
ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮೈಸೂರು ಜಿಲ್ಲೆಯ 
ಹುಣಸೂರು ತಾಲ್ಲೂಕಿನ ಅಪರ ಸರ್ಕಾರಿ ವಕೀಲರ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ನಾ . ಮಹಾಲಕ್ಷಮ್ಯ, 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 1), 
ಪಿ . ಆರ್ . 1251 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 
HIGH COURT OF KARNATAKA 

NOTIFICATION 
No. GOB (l) 19(699 )/ 2010 , Bangalore , Dated 10th August, 2010 
The Presiding Officer of the court of Prl . Civil Judge and JMFC ., Kanakapura is concurrently 
appointed as the Presiding Officer of the court of Addl. Civil Judge and JMFC , Kanakapura , from the 
commencement of office hours on 19 - 07 - 2010 till the commencement of office hours on 27 - 11 - 2010 
(bdi), during the Maternity Leave period of Smt. Tattanda Damayanthi Somayya , Addl. Civil Judge and 
JMFC ., Kanakapura . 

By Order of the High Court , 
P . R . 1252 

Registrar ( Judicial) 
NOTIFICATION 
No . GOB (1) 19 (723 )/2010 , Bangalore , Dated 6th August, 2010 
Sri Chandrashekhar Prabhappa Diddi, Civil Judge and JMFC ., Saundatti, is granted Earned 
Leave for 10 days from 24 -05 - 2010 to 02 - 06 - 2010 (bdi), on private affairs . 

The Addl. Seinor Civil Judge , Saundatti , has been placed in additional charge of the court of 
Civil Judge and JMFC ., Saundatti , during the above said leave period . 

Sri Chandrashekhar Prabhappa Diddi, Civil Judge and JMFC ., Saundatti, is re -posted to the 
same post on expiry of the above said leave period. 

By Order of the High Court , 
P . R . 1253 

Deputy Registrar 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಡಿಪಿಎಆರ್ 157 ಎಸ್‌ಪಿಎಸ್ 2010, ಬೆಂಗಳೂರು, ದಿನಾಂಕ: 10ನೇ ಆಗಸ್ಟ್ , 2010 

ಶ್ರೀ ಬಿಪಿನ್ ಗೋಪಾಲ್ ಕೃಷ್ಣ, ಐಪಿಎಸ್ ( ಕೆಎನ್ - 82 ), ಎಡಿಜಿಪಿ ಆಂತರಿಕ ಭದ್ರತೆ ಬೆಂಗಳೂರು, ಇವರು 
ಬ್ರಿಟನ್‌ನಲ್ಲಿ 5ನೇ ಹಂತದ ಮಿಡ್ ಕರೀರ್ ತರಬೇತಿಯನ್ನು ಪೂರೈಸಿದ ನಂತರ, ಇವರಿಗೆ ದಿನಾಂಕ : 02 - 08 - 2010ರಿಂದ 
05 - 08 - 2010ರವರೆಗೆ ಒಟ್ಟು 04 ( ನಾಲ್ಕು ದಿನಗಳ ಎಕ್ಸ್ - ಇಂಡಿಯಾ ಗಳಿಕೆ ರಜೆಯನ್ನು ( Ex -India Earned Leave) 
ವೈಯಕ್ತಿಕ ಕಾರಣಗಳ ಹಿನ್ನೆಲೆಯಲ್ಲಿ ಮಂಜೂರು ಮಾಡಿದೆ . ದಿನಾಂಕ 01 - 08 - 2010ರ ಸಾರ್ವತ್ರಿಕ ರಜೆಯನ್ನು 
ಬಳಸಿಕೊಳ್ಳಲು ಅನುಮತಿಯನ್ನು ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಅಶೋಕ್ ಪಿ, ಅತ್ತೆ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ.ಆರ್. 1254 

ಸಿ. ಆ . ಸು . ಇಲಾಖೆ, (ಸೇವೆಗಳು - 4 ) 


ರ್ಪದರ್ಶಿ 
, 

ಹೈದೆಗೆ 
ನೇಮೂ 
ನೀಡಲಾಗಿ 


೫೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೯ , ೨೦೧೦ 

ಭಾಗ - ೨ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 125 ಆಸೇವ 2010 ( ಭಾ ), ಬೆಂಗಳೂರು, ದಿನಾಂಕ: 02ನೇ ಆಗಸ್ಟ್ 2010 

ಈ ಕೆಳಕಂಡ ಕೆ. ಎ .ಎಸ್. (ಸೂಪರ್ ಟೈಂ ಸ್ನೇಲ್/ ಆಯ್ಕೆ ಶ್ರೇಣಿ/ ಹಿರಿಯ ಶ್ರೇಣಿ/ಕಿರಿಯ ಶ್ರೇಣಿ) ಅಧಿಕಾರಿಗಳನ್ನು 
ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ 
ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಿದೆ. 
ಕ್ರ. ಸಂ . | ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ 

ವರ್ಗಾಯಿಸಿ ನೇಮಿಸಲಾದ ಹುದ್ದೆ 
ಶ್ರೀಯುತರು : 
1 ಜಿತೇಂದ್ರನಾಯಕ್, ಸೂಪರ್‌ಟೈಂ ಸ್ಕೇಲ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯತ್, 

ಹೆಚ್ಚುವರಿ ನಿರ್ದೆಶಕರು ( ಆಡಳಿತ), ಬೀದರ್‌ - ಖಾಲಿ ಹುದ್ದೆಗೆ 
ಪೌರಾಡಳಿತ ನಿರ್ದೇಶನಾಲಯ , ಬೆಂಗಳೂರು 
ವಿ . ಶಂಕರ್ , ಸೂಪರ್‌ಟೈಂ ಸ್ನೇಲ್, ಕಾರ್ಯಕಾರಿ ನಿರ್ದೆಶಕರು (ಮೂಲಭೂತ ಸೌಲಭ್ಯ), 
ಅಪರ ನಿರ್ದೇಶಕರು ( ಆಡಳಿತ ), 

ಕರ್ನಾಟಕ ರಾಜ್ಯ ಪಾನೀಯ ನಿಗಮ ನಿಯಮಿತ, 
ರೇಷ್ಮೆ ಇಲಾಖೆ, ಬೆಂಗಳೂರು 

ಬೆಂಗಳೂರು- ಖಾಲಿ ಹುದ್ದೆಗೆ ನೇಮಿಸಲು ಇವರ 

ಸೇವೆಯನ್ನು ಆರ್ಥಿಕ ಇಲಾಖೆಯ ವಶಕ್ಕೆ ನೀಡಿದೆ. 
( ಬಿ. ಸಿ. ಚಂದ್ರಶೇಖರ್, ಸೂಪರ್‌ಟೈಂ ಸ್ಕೇಲ್, | ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ , ಜಿಲ್ಲಾ ಪಂಚಾಯತ್, 
ಜವಳಿ ಆಯುಕ್ತರ ಪತ್ರಾಂಕಿತ ಸಹಾಯಕರು, ಕೋಲಾರ - ಖಾಲಿ ಹುದ್ದೆಗೆ 

ಜವಳಿ ಆಯುಕ್ತರ ಕಛೇರಿ, ಬೆಂಗಳೂರು 
4 | ಉಮೇಶ್ ಕುಸಗಲ್ , ಆಯ್ಕೆ ಶ್ರೇಣಿ, ಜಂಟಿ ಕಾರ್ಯದರ್ಶಿ , ಹೈದ್ರಾಬಾದ್ - ಕರ್ನಾಟಕ ಅಭಿವೃದ್ಧಿ 
ನೇಮಕಾತಿ ನಿರೀಕ್ಷಣೆಯಲ್ಲಿ 

ಮಂಡಳಿ, ಗುಲ್ಬರ್ಗ - ಖಾಲಿ ಹುದ್ದೆಗೆ ನೇಮಿಸಲು ಇವರ 

ಸೇವೆಯನ್ನು ಯೋಜನಾ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 
ಎಸ್. ರಾಜಾರಾಂ, ಆಯ್ಕೆ ಶ್ರೇಣಿ, 

ಸದಸ್ಯ ಕಾರ್ಯದರ್ಶಿ , ಕರ್ನಾಟಕ ರಾಜ್ಯ ಮಕ್ಕಳ 
ನೇಮಕಾತಿ ನಿರೀಕ್ಷಣೆಯಲ್ಲಿ 

ರಕ್ಷಣಾ ಆಯೋಗ, ಬೆಂಗಳೂರು- ಖಾಲಿ ಹುದ್ದೆಗೆ 
ಎಲ್. ರಬೀಂದ್ರ, ಆಯ್ಕೆ ಶ್ರೇಣಿ, 

ಜಂಟಿ ಆಯುಕ್ತರು, ಬ್ಯಾಟರಾಯನಪುರ ವಲಯ , ಬೃಹತ್ 
ಆಡಳಿತಾಧಿಕಾರಿಗಳು , 

ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು - 
ಮಾಹಿತಿ ತಂತ್ರಜ್ಞಾನ ನಿರ್ದೇಶನಾಲಯ, ಶ್ರೀ ವಿರೂಪಾಕ್ಷಿ ಮೈಸೂರು, ಇವರ ಸ್ಥಾನದಲ್ಲಿ ನೇಮಿಸಲು 
ಬೆಂಗಳೂರು 

ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ 

ನೀಡಿದೆ 
ವಿರೂಪಾಕ್ಷಿ ಮೈಸೂರು, ಆಯ್ಕೆ ಶ್ರೇಣಿ, ಮುಖ್ಯ ಆಡಳಿತಾಧಿಕಾರಿ ಮತ್ತು ಕಾರ್ಯದರ್ಶಿ , 
ಜಂಟಿ ಆಯುಕ್ತರು, ಬ್ಯಾಟರಾಯನಪುರ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ 
ವಲಯ , ಬೃಹತ್ ಬೆಂಗಳೂರು ಮಹಾನಗರ ಮಂಡಳಿ, ಬೆಂಗಳೂರು- ಶ್ರೀ ಸೈಯದ್ ಎಜಾಜ್ 
ಪಾಲಿಕೆ, ಬೆಂಗಳೂರು 

| ಅಹಮದ್, ಇವರ ಸ್ಥಾನದಲ್ಲಿ ನೇಮಿಸಲು ಇವರ 

ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ 
8 ರಾಮಾಂಜನೇಯ, ಆಯ್ಕೆ ಶ್ರೇಣಿ, 

ಇವರ ವರ್ಗಾವಣೆ ಆದೇಶವನ್ನು ಮಾರ್ಪಡಿಸಿ, 
ಜಂಟಿ ನಿರ್ದೆಶಕರು ( ಸುಧಾರಣೆ), ಮುಖ್ಯ ಆಡಳಿತಾಧಿಕಾರಿ, ಕರ್ನಾಟಕ ನೀರಾವರಿ ನಿಗಮ , 
ಪೌರಾಡಳಿತ ನಿರ್ದೇಶನಾಲಯ , ಬೆಂಗಳೂರು ಧಾರವಾಡ - ಶ್ರೀ ಬಿ .ಎಸ್ . ಪುರುಷೋತ್ತಮ ಇವರ 
ಹುದ್ದೆಗೆ ವರ್ಗಾವಣೆ ಆದೇಶದಲ್ಲಿರುವ ಸ್ಥಾನದಲ್ಲಿ ನೇಮಿಸಲು ಇವರ ಸೇವೆಯನ್ನು 

ಜಲಸಂಪನ್ಮೂಲ ಇಲಾಖೆಯ ವಶಕ್ಕೆ ನೀಡಿದೆ. 
9 ಕೆ. ಹೆಚ್ . ಕಾಕನೂರ್, ಆಯ್ಕೆ ಶ್ರೇಣಿ, ಜಂಟಿ ನಿರ್ದೆಶಕರು( ಆಡಳಿತ), ರೇಷ್ಮೆ ಇಲಾಖೆ, 
| ನೇಮಕಾತಿ ನಿರೀಕ್ಷಣೆಯಲ್ಲಿ 

ಬೆಂಗಳೂರು ಹುದ್ದೆಗೆ - ಶ್ರೀ ವಿ .ಶಂಕರ್ ಇವರ ಸ್ಥಾನದಲ್ಲಿ. 
ರುದ್ರಪ್ಪ , ಹಿರಿಯ ಶ್ರೇಣಿ, 

ಪ್ರಧಾನ ವ್ಯವಸ್ಥಾಪಕರು, ಡಾ|| ಅಂಬೇಡ್ಕರ್ ಅಭಿವೃದ್ಧಿ 
ನೇಮಕಾತಿ ನಿರೀಕ್ಷಣೆಯಲ್ಲಿ 

ನಿಗಮ , ಬೆಂಗಳೂರು- ಖಾಲಿ ಹುದ್ದೆಗೆ ನೇಮಿಸಲು ಇವರ 

ಸೇವೆಯನ್ನು ಸಮಾಜ ಕಲ್ಯಾಣ ಇಲಾಖೆಯ ವಶಕ್ಕೆ ನೀಡಿದೆ. 
ಜಿ . ಸಿ . ಅನಿಲ್ಕುಮಾರ್ , ಹಿರಿಯ ಶ್ರೇಣಿ, ವಿಶೇಷ ಜಿಲ್ಲಾಧಿಕಾರಿಗಳು , ಬೆಂಗಳೂರು ಪೂರ್ವ 
ಜಂಟಿ ನಿರ್ದೆಶಕರು , ( NREGA), ತಾಲ್ಲೂಕು, ಬೆಂಗಳೂರು ನಗರ ಜಿಲ್ಲೆ, 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಬೆಂಗಳೂರು ( ಹೊಸದಾಗಿ ಸೃಜಿಸಲಾದ ಹುದ್ದೆ). 
ರಾಜ್ ಇಲಾಖೆ, ಬೆಂಗಳೂರು 


14 


ಭಾಗ- ೨ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ , ಸೆಪ್ಟೆಂಬರ್ ೯, ೨೦೧೦ 

೫೦೯ 
12 | ಬಿ . ಎಂ . ಹಲಗತ್ತಿ, ಹಿರಿಯ ಶ್ರೇಣಿ, | ಇವರ ವರ್ಗಾವಣೆಯನ್ನು ರದ್ದುಪಡಿಸಿ, ಅವರ 

ಯೋಜನಾ ಅಧಿಕಾರಿ , ಕರ್ನಾಟಕ | ಸೇವೆಯನ್ನು ಆಯುಕ್ತರು, ಹಂಪಿ ವಿಶ್ವಪರಂಪರೆ 
ಬಾಲವಿಕಾಸ ಅಕಾಡಮಿ , ಧಾರವಾಡ | ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ, ಹಂಪಿ 
ಹುದ್ದೆಗೆ ವರ್ಗಾವಣೆ ಆದೇಶದಲ್ಲಿರುವ ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ. 
( ಎಸ್ . ಜಿಯಾವುಲ್ಲಾ, ಹಿರಿಯ ಶ್ರೇಣಿ, ಇವರ ವರ್ಗಾವಣೆ ಆದೇಶವನ್ನು ಮಾರ್ಪಡಿಸಿ, 
ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಇವರನ್ನು ಮುಖ್ಯ ಆಡಳಿತಾಧಿಕಾರಿಗಳು, ಆರೋಗ್ಯ ಮತ್ತು 
ಜಿಲ್ಲಾ ದಂಡಾಧಿಕಾರಿಗಳು , 

ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ , 
ಬೀದರ್ ಜಿಲ್ಲೆ ಹುದ್ದೆಗೆ ವರ್ಗಾವಣೆ ಬೆಂಗಳೂರು- ಖಾಲಿ ಹುದ್ದೆಗೆ. 
ಆದೇಶದಲ್ಲಿರುವ 
ಸೈಯದ್ ಎಜಾಜ್ ಅಹಮದ್, 

ಯೋಜನಾ ನಿರ್ದೇಶಕರು , ಡಿ. ಯು . ಡಿ . ಸಿ , 
ಹಿರಿಯ ಶ್ರೇಣಿ, ಮುಖ್ಯ ಆಡಳಿತಾಧಿಕಾರಿ ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ 
ಮತ್ತು ಕಾರ್ಯದರ್ಶಿ , ಬೆಂಗಳೂರು ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು 
ನೀರು ಸರಬರಾಜು ಮತ್ತು ಒಳಚರಂಡಿ ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 

ಮಂಡಳಿ , ಬೆಂಗಳೂರು 
15 ಜಿ. ತಿಪ್ಪೇಸ್ವಾಮಿ , ಹಿರಿಯ ಶ್ರೇಣಿ, 

ಪ್ರಧಾನ ವ್ಯವಸ್ಥಾಪಕರು , ಕರ್ನಾಟಕ ಆಹಾರ ಮತ್ತು 
ನೇಮಕಾತಿ ನಿರೀಕ್ಷಣೆಯಲ್ಲಿ 

ನಾಗರೀಕ ಸರಬರಾಜು ನಿಗಮ ನಿಯಮಿತ, ಬೆಂಗಳೂರು 
ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ಆಹಾರ , 
ನಾಗರೀಕ ಸರಬರಾಜು ಮತ್ತು ಗ್ರಾಹಕರ 

ವ್ಯವಹಾರಗಳ ಇಲಾಖೆಯ ವಶಕ್ಕೆ ನೀಡಿದೆ. 
- 16 ನಾಗರಾಜ , ಹಿರಿಯ ಶ್ರೇಣಿ, 

ವಿಶೇಷಾಧಿಕಾರಿ , ಕುಮಾರ ಕೃಪ ಅತಿಥಿ ಗೃಹ, 
ನೇಮಕಾತಿ ನಿರೀಕ್ಷಣೆಯಲ್ಲಿ 

ಬೆಂಗಳೂರು- ಖಾಲಿ ಹುದ್ದೆಗೆ. 
17 | ಸಿ. ಎಂ . ನೂರ್‌ಮನ್ಸೂರ್‌, 

ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 
ಹಿರಿಯ ಶ್ರೇಣಿ, ನೇಮಕಾತಿ ನಿರೀಕ್ಷಣೆಯಲ್ಲಿ ದಂಡಾಧಿಕಾರಿಗಳು, ಧಾರವಾಡ ಜಿಲ್ಲೆ , 

ಧಾರವಾಡ - ಶ್ರೀ ಪಿ .ಎಸ್. ಮಲ್ಲಾಪುರ ಇವರ 
18 | ಬೀ ಭೀಮಪ್ಪ, ಹಿರಿಯ ಶ್ರೇಣಿ, 

ಇವರ ವರ್ಗಾವಣೆಯನ್ನು ಮಾರ್ಪಡಿಸಿ , 
ಆಡಳಿತಾಧಿಕಾರಿ , ಕಾಲೇಜು ಶಿಕ್ಷಣ ಇಲಾಖೆ, ಸರ್ಕಾರದ ಉಪಕಾರ್ಯದರ್ಶಿ, ವೈದ್ಯಕೀಯ ಶಿಕ್ಷಣ 
ಬೆಂಗಳೂರು ಹುದ್ದೆಗೆ ವರ್ಗಾವಣೆ ಇಲಾಖೆ, ಬೆಂಗಳೂರು- ಶ್ರೀ ಅನೀಸ್ ಸಿರಾಜ್, ಇವರ 
ಆದೇಶದಲ್ಲಿರುವ 

ಸ್ಥಾನದಲ್ಲಿ . 
ಬಿ. ಟಿ . ರಾಜಣ್ಣ, ಕಿರಿಯ ಶ್ರೇಣಿ, 

ವಿಶೇಷ ಭೂಸ್ವಾಧೀನಾಧಿಕಾರಿ , ದಾವಣಗೆರೆ ಹರಿಹರ | 
ನೇಮಕಾತಿ ನಿರೀಕ್ಷಣೆಯಲ್ಲಿ 

ಅಭಿವೃದ್ಧಿ ಪ್ರಾಧಿಕಾರ ದಾವಣಗೆರೆ - ಖಾಲಿ ಹುದ್ದೆಗೆ 
ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ 
ವಶಕ್ಕೆ ನೀಡಿದೆ. 


20 || ಎನ್. ಚಂದ್ರಶೇಖರ್, ಕಿರಿಯ ಶ್ರೇಣಿ, 

ವಿಶೇಷ ಭೂಸ್ವಾಧೀನಾಧಿಕಾರಿ , NHAI, 
ಉಡುಪಿ ಹುದ್ದೆಗೆ ವರ್ಗಾವಣೆ ಆದೇಶದಲ್ಲಿ 
ಟಿ.ಎಸ್. ಸಿದ್ದಯ್ಯ , ಕಿರಿಯ ಶ್ರೇಣಿ, 
ಯೋಜನಾ ನಿರ್ದೆಶಕರು , ಡಿ.ಆರ್. ಡಿ . ಎ ., 
ಜಿಲ್ಲಾ ಪಂಚಾಯತ್, ರಾಮನಗರ ಹುದ್ದೆಗೆ 
ವರ್ಗಾವಣೆ ಆದೇಶದಲ್ಲಿರುವ 


21 


ಇವರ ವರ್ಗಾವಣೆಯನ್ನು ರದ್ದುಪಡಿಸಿ , ಮನೆ ಬಾಡಿಗೆ 
ನಿಯಂತ್ರಣಾಧಿಕಾರಿ , ಬೆಂಗಳೂರು ದಕ್ಷಿಣ ಬೆಂಗಳೂರು 
ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 
ಇವರ ವರ್ಗಾವಣೆಯನ್ನು ಮಾರ್ಪಡಿಸಿ, ಸಹಾಯಕ 
ಆಯುಕ್ತರು ( ಚುನಾವಣೆ), ಬೃಹತ್ ಬೆಂಗಳೂರು 
( ಮಹಾನಗರ ಪಾಲಿಕೆ, ಬೆಂಗಳೂರು- ಖಾಲಿ ಹುದ್ದೆಗೆ 
ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ 
ವಶಕ್ಕೆ ನೀಡಿದೆ. 
ಮನೆ ಬಾಡಿಗೆ ನಿಯಂತ್ರಣಾಧಿಕಾರಿ , ಬೆಂಗಳೂರು ಉತ್ತರ, 
ಬೆಂಗಳೂರು- ಖಾಲಿ ಹುದ್ದೆಗೆ. 


22 | ಎಸ್ . ರಮ್ಯ , ಕಿರಿಯ ಶ್ರೇಣಿ, 

ಮನೆ ಬಾಡಿಗೆ ನಿಯಂತ್ರಣಾಧಿಕಾರಿ, 
ಬೆಂಗಳೂರು ದಕ್ಷಿಣ, ಬೆಂಗಳೂರು, 
ಹುದ್ದೆಗೆ ವರ್ಗಾವಣೆ ಆದೇಶದಲ್ಲಿ 


೫೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೯ , ೨೦೧೦ 

ಭಾಗ - ೨ 
23 | ಎ . ಮರೀಗೌಡ, ಕಿರಿಯ ಶ್ರೇಣಿ, 

ವಿಶೇಷ ಭೂಸ್ವಾಧೀನಾಧಿಕಾರಿ , ಹಾರಂಗಿ ನೀರಾವರಿ | 
ವಿಶೇಷ ಭೂಸ್ವಾಧೀನಾಧಿಕಾರಿ, 

ಯೋಜನೆ, ಹುಣಸೂರು (ಕಾವೇರಿ ನೀರಾವರಿ ನಿಗಮ ) 
ಮಂಗಳೂರು ಮಹಾನಗರ ಪಾಲಿಕೆ, ಖಾಲಿ ಹುದ್ದೆಗೆ. 

ಮಂಗಳೂರು 
24 | ಡಾ | ಎಂ .ಆರ್‌. ರವಿ, ಕಿರಿಯ ಶ್ರೇಣಿ, | ಉಪವಿಭಾಗಾಧಿಕಾರಿ , ಮಡಿಕೇರಿ ಉಪವಿಭಾಗ , ಕೊಡಗು 
ಉಪವಿಭಾಗಾಧಿಕಾರಿ, 

ಜಿಲ್ಲೆ - ಖಾಲಿ ಹುದ್ದೆ . 
ಕಾರವಾರ ಉಪವಿಭಾಗ, ಉ 
| ಡಾ | ಕೆ.ಎನ್ . ಅನುರಾಧ, ಕಿರಿಯ ಶ್ರೇಣಿ, ಉಪವಿಭಾಗಾಧಿಕಾರಿ , ಭಟ್ಕಳ ಉಪವಿಭಾಗ , ಉತ್ತರ ಕನ್ನಡ 
ಉಪ ಆಡಳಿತಾಧಿಕಾರಿ, 

ಜಿಲ್ಲೆ - ಖಾಲಿ ಹುದ್ದೆಗೆ. 
ಕಾಡಾ ಮೈಸೂರು 
26 ಅಶೋಕ್ ಜಿ . ನಾಯಕ್, ಇವರಿಗೆ ಬಡ್ತಿಯ ಮೇಲೆ ನೇಮಿಸಿದ ಹುದ್ದೆಯನ್ನು ಮಾರ್ಪಡಿಸಿ | 

ತಹಶೀಲ್ದಾರ್ ಗೇಡ್ - 1 ವೃಂದದಿಂದ ವಿಶೇಷ ಭೂಸ್ವಾಧೀನಾಧಿಕಾರಿ , ಅಂಕೋಲ ಬ್ರಾಡ್‌ಗೇಜ್ 
ಕೆ.ಎ .ಎಸ್. ಕಿರಿಯ ಶ್ರೇಣಿ ವೃಂದಕ್ಕೆ ಬಡ್ಡಿ ರೈಲ್ವೆ ಯೋಜನೆ, ಅಂಕೋಲ- ಖಾಲಿ ಹುದ್ದೆಗೆ. 
ನೀಡಿ ಪುನರ್ವಸತಿ ಅಧಿಕಾರಿ , ಯು.ಕೆ.ಪಿ., 
ಬಾಗಲಕೋಟೆ ಹುದ್ದೆಗೆ ಸ್ಥಳ ನಿಯುಕ್ತಿ 

ಆದೇಶದಲ್ಲಿ 
27 | ಗೋವಿಂದರೆಡ್ಡಿ, ಕಿರಿಯ ಶ್ರೇಣಿ, 

ಉಪವಿಭಾಗಾಧಿಕಾರಿ , ಬಾಗಲಕೋಟೆ ಉಪವಿಭಾಗ, 
ಉಪವಿಭಾಗಾಧಿಕಾರಿ , ಲಿಂಗಸೂಗೂರು ಬಾಗಲಕೋಟೆ ಜಿಲ್ಲೆ - ಶ್ರೀ ಶಿವಾನಂದ ಕಾಪಸಿ ಇವರ 
ಉಪವಿಭಾಗ, ರಾಯಚೂರು ಜಿಲ್ಲೆ 

ಸ್ಥಾನದಲ್ಲಿ . 
ಶಿವಾನಂದ ಕಾಪಸಿ , ಕಿರಿಯ ಶ್ರೇಣಿ, 

ವಿಶೇಷ ಭೂಸ್ವಾಧೀನಾಧಿಕಾರಿ, ಬೆಳಗಾಂ ಅಭಿವೃದ್ದಿ 
ಉಪವಿಭಾಗಾಧಿಕಾರಿ , ಬಾಗಲಕೋಟೆ ಪ್ರಾಧಿಕಾರ , ಬೆಳಗಾಂ - ಖಾಲಿ ಹುದ್ದೆಗೆ ನೇಮಿಸಲು ಇವರ 

ಉಪವಿಭಾಗ, ಬಾಗಲಕೋಟೆ ಜಿಲ್ಲೆ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 
29 ಜಯವಿಭವಸ್ವಾಮಿ , ಕಿರಿಯ ಶ್ರೇಣಿ, 

ಆಯುಕ್ತರು, ತುಮಕೂರು ನಗರ ಸಭೆ, ತುಮಕೂರು- ಖಾಲಿ 
ನೇಮಕಾತಿ ನಿರೀಕ್ಷಣೆಯಲ್ಲಿ 

ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ 

ಇಲಾಖೆಯ ವಶಕ್ಕೆ ನೀಡಿದೆ. 
30 | ಎಂ .ಎಸ್. ಅರ್ಚನ, ಕಿರಿಯ ಶ್ರೇಣಿ, ಉಪನಿರ್ದೇಶಕರು, ಪಶ್ಚಿಮ ಘಟ್ಟಗಳ ಅಭಿವೃದ್ದಿ 

ಸಹಾಯಕ ಆಯುಕ್ತರು , ( ಜಾಹೀರಾತು) . ಕಾರ್ಯಕ್ರಮ , ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ 
ಬೆಂಗಳೂರು ಮಹಾನಗರ ಪಾಲಿಕೆ, ( ರಾಜ್ ಇಲಾಖೆ, ಬೆಂಗಳೂರು ಹುದ್ದೆಗೆ. 
ಬೆಂಗಳೂರು 
ಸುರೇಶ್ ಜಿಗ್ಲಿ , ಕಿರಿಯ ಶ್ರೇಣಿ, 

ಉಪವಿಭಾಗಾಧಿಕಾರಿ, ಬಿಜಾಪುರ ಉಪವಿಭಾಗ, 
ಉಪವಿಭಾಗಾಧಿಕಾರಿ , ಗದಗ 

ಬಿಜಾಪುರ - ಖಾಲಿ ಹುದ್ದೆ. 
ಉಪವಿಭಾಗ, ಗದಗ 
32 ಮುನಿಸ್ವಾಮಿ , ಕಿರಿಯ ಶ್ರೇಣಿ, 

( ವಿಶೇಷ ಭೂಸ್ವಾಧೀನಾಧಿಕಾರಿ, ಹೇಮಾವತಿ ನಾಲಾ 
ವಿಶೇಷ ಭೂಸ್ವಾಧೀನಾಧಿಕಾರಿ, 

ಯೋಜನೆ, ತುಮಕೂರು- ಖಾಲಿ ಹುದ್ದೆಗೆ. 
ತುಂಗಾ ಮೇಲ್ದಂಡೆ ಯೋಜನೆ, 

ರಾಣಿಬೆನ್ನೂರು, ಹಾವೇರಿ ಜಿಲ್ಲೆ 
33 ಪಿ . ಆರ್ . ಶಿವಪ್ರಸಾದ್ , ಕಿರಿಯ ಶ್ರೇಣಿ, ವಿಶೇಷ ಭೂಸ್ವಾಧೀನಾಧಿಕಾರಿ, ಕೆ . ಐ . ಎ . ಡಿ . ಬಿ ., 
ಉಪವಿಭಾಗಾಧಿಕಾರಿ, 

ಬೆಂಗಳೂರು 
ದೊಡ್ಡಬಳ್ಳಾಪುರ ಉಪವಿಭಾಗ, 

ಶ್ರೀ ಎನ್. ಆರ್. ನಾಗರಾಜ್ ಇವರ ಸ್ಥಾನದಲ್ಲಿ ನೇಮಿಸಲು 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, 

ಇವರ ಸೇವೆಯನ್ನು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ 
ಬೆಂಗಳೂರು. 

ವಶಕ್ಕೆ ನೀಡಿದೆ. 


༣1 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿ. ಆ . ಸು . ಇಲಾಖೆ, (ಸೇವೆಗಳು - 2 ) 


ಪಿ . ಆರ್ . 1255 


ಕ್ರ. ಸಂ . 


ಅಧಿಕಾರಿಗಳ , 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೯, ೨೦೧೦ 

೫೧೧ 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 

( ಭಾಗ- 1) | 
ಸಂಖ್ಯೆ: ಮಮಇ 141 ಎಸ್‌ಜೆಡಿ 2010, ಬೆಂಗಳೂರು, ದಿನಾಂಕ: 06ನೇ ಆಗಸ್ಟ್ 2010 | 

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸೇವೆಗೆ ಸೇರಿರುವ ಈ ಕೆಳಕಂಡ ಉಪನಿರ್ದೇಶಕರ ವೃಂದದ 
ಅಧಿಕಾರಿಗಳಿಗೆ ಸರ್ಕಾರದ ಆದೇಶ ಮಮಇ 507 ಎಸ್‌ಜೆಡಿ 2007 ದಿ: 02 - 01 -2008ರಲ್ಲಿ ಭವಿಷ್ಯಾವರ್ತಿಯಾಗಿ 
ಬಡ್ತಿ ನೀಡಿದ ಆದೇಶವನ್ನು ರದ್ದುಗೊಳಿಸಿ ಕರ್ನಾಟಕ ನಾಗರೀಕ ಸೇವಾ ( ಆರ್‌ಪಿಪಿ ) ನಿಯಮಾವಳಿ 1978ರ ನಿಯಮ 
2(1)(3) ರ ಪ್ರಕಾರ ಈ ಕೆಳಗಿನ ತ: ಖ್ಯೆಯಲ್ಲಿ ಕಾಲಂ (2)ರಲ್ಲಿ ನಮೂದಿಸಿರುವ ಅಧಿಕಾರಿಗಳಿಗೆ ಅವರ ಹೆಸರಿನ ಎದುರಾಗಿ 
ನಮೂದಿಸಿರುವ ದಿನಾಂಕದಿಂದ ಪೂರ್ವಾನ್ವಯವಾಗಿ ರೂ . 18150 - 450 -19500 - 525 - 22650 - 600 - 26250 - 675 
26925ರ ವೇತನ ಶ್ರೇಣಿಯ ಉಪ ನಿರ್ದೇಶಕರ 

ಬಡ್ತಿ ನೀಡಿ ಆದೇಶಿಸಲಾಗಿದೆ. 

ಉಪ ನಿರ್ದೇಶಕರ ವೃಂದಕ್ಕೆ | 
ಅಧಿಕಾರಿಗಳ ಹೆಸರು 

ನಿಗಧಿಪಡಿಸಿದ ದಿನಾಂಕ 
- 1 

3 . 
ಯು . ಬಸವರಾಜು | 

16 - 06 - 01 
- 2 ಶಶಿಕಲಾ ಯು . ಶೆಟ್ಟಿ 

03 - 06 - 02 
ಮಾಲತಿ ಎಸ್ . ಪೋಳ್ 

03 - 06 - 02 
ಎನ್. ಮುನಿರೆಡ್ಡಿ 

28 - 06 - 02 
5 | ಶಹರ್ ಭಾನು 

28 - 06 - 02 
| ಎಂ . ಎಸ್. ಜಯಸ್ವಾಮಿ 

28 - 06 - 02 
ಹೆಚ್. ಪಿ . ಶಿವಶಂಕರ್ 

11 - 02 - 03 
| ವಿ . ದೊರೆಸ್ವಾಮಿ | 

11 - 02 - 03 
ಎನ್. ಆರ್ . ವಿಜಯ್ 

11 - 02 - 03 
10 | ಯೇಸುಪುತ್ರಮ್ಮ 

| 

11 - 02 - 03 
ಹೆಚ್ . ಸಿ. ಚಿದಾನಂದ 

11 - 02 - 03 
ಹೆಚ್ . ಜೆ . ಚಂದ್ರಶೇಖರಯ್ಯ 

11 - 02 - 03 
ಗೆಟ್ರಡ್ ವೇಗಸ್ 

11 - 02 - 03 
14 ಎಂ . ಎನ್ . ಪ್ರೇಮಕುಮಾರಿ 

11 - 02 - 03 
- 15 ರಮೇಶ್ ಹಾಲಭಾವಿ 

11 - 02 - 03 
ಎಂ . ರಾಧಾಕೃಷ್ಣ 

11 - 02 - 03 
ಕೆ. ಹೆಚ್. ಓಬಳಪ್ಪ 

11 - 02 - 03 
| ವಿ . ವಾಸುದೇವ್ | 

11 - 02 - 03 
| ಹೆಚ್ . ಕೆ. ದಾಸಪ್ಪ 

11 - 02 - 03 
| ಬಿ . ವಿಮಲ 

11 - 02 - 03 
ಪ್ರಭಾವತಿ ಕರ್ನಿಂಗ್ 

- 26 - 04 - 03 

ಭಾಗ - 2 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸೇವೆಗೆ ಸೇರಿರುವ ಹಾಗೂ ಪ್ರಸ್ತುತ ಉಪನಿರ್ದೇಶಕರ 
ಹುದ್ದೆಯಲ್ಲಿ ಸ್ವತಂತ್ರ ಪ್ರಭಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಾಗೂ ಸ್ವತಂತ್ರ ಪ್ರಚಾರದಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತಿ/ ನಿಧನ 
ಹೊಂದಿರುವ ಈ ಕೆಳಕಂಡ ಅಧಿಕಾರಿಗಳಿಗೆ ಕರ್ನಾಟಕ ನಾಗರೀಕ ಸೇವಾ ( ಆರ್‌ಪಿಪಿ) ನಿಯಮಾವಳಿ 1978ರ ನಿಯಮ 
2 (1) ( 3) ರ ಪ್ರಕಾರ ಈ ಕೆಳಗಿನ ತ: ಖೆಯಲ್ಲಿ ಕಾಲಂ ( 2) ರಲ್ಲಿ ನಮೂದಿಸಿರುವ ಅಧಿಕಾರಿಗಳಿಗೆ ಅವರ ಹೆಸರಿನ ಎದುರಾಗಿ 
ನಮೂದಿಸಿರುವ ದಿನಾಂಕದಿಂದ ಪೂರ್ವಾನ್ವಯವಾಗಿ ರೂ . 18150 - 450 -19500 -525 - 22650 - 600 - 26250 - 675 
26925ರ ವೇತನ ಶ್ರೇಣಿಯ ಉಪ ನಿರ್ದೇಶಕರ ಹುದ್ದೆಯಲ್ಲಿ ಬಡ್ತಿ ನೀಡಿ ಆದೇಶಿಸಲಾಗಿದೆ. 

ಉಪ ನಿರ್ದೇಶಕರ ವೃಂದಕ್ಕೆ ಷರಾ 
ಕ್ರ . ಸಂ . ಅಧಿಕಾರಿಗಳ ಹೆಸರು 

ನಿಗಧಿಪಡಿಸಿದ ದಿನಾಂಕ 
1 | 

4 
1 ಕೆ. ಗೋಪಾಲಕೃಷ್ಣ 

11 - 02 - 03 


17 | 


2 ] 


- 


2 


೫೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೯ , ೨೦೧೦ 


ಭಾಗ - ೨ 


ನಿಧನ 


ರಮೇಶ್ ಪಿ . ಭರ 
ಬಿ . ಎಂ . ನಂದೂರ್ 
ಆರ್. ಜಿ . ಲಮಾಣಿ 
ಸಿ . ಪ್ರೇಮಕುಮಾರಿ 


11 - 02 - 03 
11 - 02 - 03 
11 - 02 - 03 
11 - 02 - 03 
08 - 09 - 03 


ನಿವೃತ್ತಿ 
ನಿವೃತ್ತಿ 
ನಿವೃತ್ತಿ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ. ಕಮಲಮ್ಮ , 

ಸರ್ಕಾರದ ಅಧೀನ ಕಾರ್ಯದರ್ಶಿ - 2 , 
ಪಿ . ಆರ್ . 1256 

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. 

ಅಧಿಸೂಚನೆ 
ಸಂಖ್ಯೆ : ಮಮಇ 145 ಎಸ್‌ಜೆಡಿ 2010 , ಬೆಂಗಳೂರು, ದಿನಾಂಕ: 07ನೇ ಆಗಸ್ಟ್ , 2010 

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸೇವೆಗೆ ಸೇರಿರುವ ಈ ಕೆಳಕಂಡ ಸಹಾಯಕ ನಿರ್ದೇಶಕರ 
ವೃಂದದ ಅಧಿಕಾರಿಗಳಿಗೆ ಸರ್ಕಾರದ ಆದೇಶ ಸಂಖ್ಯೆ : ಮಮಇ 509 ಎಸ್‌ಜೆಡಿ 200 
ಭವಿಷ್ಯಾವರ್ತಿಯಾಗಿ ಬಡ್ತಿ ನೀಡಿದ ಆದೇಶವನ್ನು ರದ್ದುಗೊಳಿಸಿ ಕರ್ನಾಟಕ ನಾಗರೀಕ ಸೇವಾ ( ಆರ್‌ಪಿಪಿಪಿ) ನಿಯಮಾವಳಿ 
1978ರ ನಿಯಮ 2 (1) ( 3) ರ ಪ್ರಕಾರ ಈ ಕೆಳಗಿನ ತ: ಖೆಯಲ್ಲಿನ ಕಾಲಂ ( 2) ರಲ್ಲಿ ನಮೂದಿಸಿರುವ ಅಧಿಕಾರಿಗಳಿಗೆ ಅವರ 
ಹೆಸರಿಗೆ ಎದುರಾಗಿ ನಮೂದಿಸಿರುವ ದಿನಾಂಕದಿಂದ ಜಾರಿಗೆ ಬರುವಂತೆ ಪೂರ್ವಾನ್ವಯವಾಗಿ ಸಹಾಯಕ ನಿರ್ದೇಶಕರ 
ವೃಂದಕ್ಕೆ ಜೇಷ್ಠತಾರ್ಹತೆಯನ್ನು ಪ್ರಾಪ್ತಗೊಳಿಸಿ ಆದೇಶಿಸಲಾಗಿದೆ: 

ಸಹಾಯಕ ನಿರ್ದೇಶಕರ 
ಕ್ರ ಸಂ . ಅಧಿಕಾರಿಗಳ ಹೆಸರು 

ವೃಂದಕ್ಕೆ ನಿಗಧಿಪಡಿಸಿದ 

ದಿನಾಂಕ 
| ಶ್ರೀಮತಿ ಡಿ . ಪಿ . ವಸಂತಪ್ರೇಮ 

11 - 02 - 2003 
2 ಶ್ರೀಮತಿ ಲಕ್ಷ್ಮೀಕಾಂತಮ್ಮ 

11 - 02 - 2003 
3 |ಶ್ರೀಮತಿ ಭಾಗ್ಯಮಹದೇವಪ್ಪ 

26 - 04 - 2003 
ಶ್ರೀಮತಿ ಸಾವಿತ್ರಿ, ಆರ್ . 

30 - 06 - 2003 
ಶ್ರೀಮತಿ ಇಷತ್ ಆಫ್ ಬೇಗಂ 

27 - 12 - 2003 
ಶ್ರೀಮತಿ ಸರೋಜ ಕೆ. ಆಳ್ವ 

27 - 12 - 2003 
ಶ್ರೀಮತಿ ಮಂಜುಳಾ ಕುಮಾರಿ ಕೆ. ವಿ . 

04 - 06 - 2004 
ಶ್ರೀಮತಿ ವಿಮಲಾದೇವಿ. ಎಸ್ . 

04 - 06 - 2004 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ. ಕಮಲಮ್ಮ , 

ಸರ್ಕಾರದ ಅಧೀನ ಕಾರ್ಯದರ್ಶಿ - 2, 
ಪಿ . ಆರ್ . 1257 

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. 
- ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 37 ಸೇಉನ್ಯಾ 2010, ಬೆಂಗಳೂರು, ದಿನಾಂಕ: 07ನೇ ಆಗಸ್ಟ್ 2010 

ಅಧ್ಯಕ್ಷಾಧಿಕಾರಿ, 6ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಮೈಸೂರು ಅವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 66 ರನ್ವಯ 
ಅಧ್ಯಕ್ಷಾಧಿಕಾರಿ, ಕರ್ನಾಟಕ ವಕ್ಸ್‌ ನ್ಯಾಯಾಧಿಕರಣ, ಮೈಸೂರು ಈ ಹುದ್ದೆಯಲ್ಲಿ ಸಮವರ್ತಿ ಪ್ರಭಾರದಲ್ಲಿಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ . ಆರ್ . ವಿಜಯಾನಂದ ಶರ್ಮ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ .ಆರ್ . 1258 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು -3) 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೯ , ೨೦೧೦ 

೫೧೩ 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ಒಣ 165 ಪೊಸಿಪ 2010 , ಬೆಂಗಳೂರು, ದಿನಾಂಕ: 09ನೇ ಆಗಸ್ಟ್ , 2010 
ಕರ್ನಾಟಕ ಗೆಜೆಟೆಡ್ ಪ್ರೊಬೇಷನರುಗಳ ನೇಮಕಾತಿ ( ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕ) ನಿಯಮಗಳು, 
1997 ರನ್ವಯ ಕರ್ನಾಟಕ ಲೋಕಸೇವಾ ಆಯೋಗವು 2008ನೇ ಸಾಲಿನಲ್ಲಿ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ 
ಪೊಲೀಸ್‌ (ಗ್ರೂಪ್‌- ಎ) ಹುದ್ದೆಗೆ ಆಯ್ಕೆ ಮಾಡಿ ಆಯ್ಕೆ ಪಟ್ಟಿಯನ್ನು ಅಧಿಸೂಚನೆ ಸಂಖ್ಯೆ : ಇ (1) 12052/2009 
10 / ಪಿಎಸ್ಸಿ ದಿನಾಂಕ 11 - 03 - 2010 ನ್ನು ರಾಜ್ಯ ಪತ್ರದ ವಿಶೇಷ ಪತ್ರಿಕೆಯಲ್ಲಿ ಪ್ರಕಟಿಸಲಾಗಿ 
ಉಮಾರಾಣಿ ಬಿನ್ ಲೇಟ್ ಎಲ್.ಎಸ್ . ಪುಟ್ಟಣ್ಣಯ್ಯ , ಲಾಳನಹಳ್ಳಿ, ಕಸಬಾ ಹೋಬಳಿ, ಕೆ.ಆರ್. ನಗರ ತಾಲ್ಲೂಕು ರವರನ್ನು 
ಪ್ರವರ್ಗ 3 - ಬಿ ಅಡಿಯಲ್ಲಿ ಡೆಪ್ಯೂಟಿಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ (ಗ್ರೂಪ್‌ - ಎ) ಹುದ್ದೆಗೆ ಆಯ್ಕೆ ಮಾಡಲಾಗಿದೆ. 

ಮೇಲ್ಕಂಡ ಅಭ್ಯರ್ಥಿಯನ್ನು ರೂ .14050 - 25050ರ ವೇತನ ಶ್ರೇಣಿಯ ಡಿವೈ .ಎಸ್. ಪಿ.( ಸಿವಿಲ್) ಹುದ್ದೆಗೆ 
ಪರಿವೀಕ್ಷಣೆಯ ಮೇಲೆ (on probation) ಈ ಮೂಲಕ ನೇಮಕ ಮಾಡಲಾಗಿದೆ. 

ಈ ಅಭ್ಯರ್ಥಿಯ ನೇಮಕಾತಿ ಮತ್ತು ಸೇವಾ ನಿಯಮಗಳು ಈ ಬಗ್ಗೆ ಪ್ರಸ್ತುತ ಜಾರಿಯಲ್ಲಿರುವ ಹಾಗೂ ಮುಂದೆ 
ಹೊರಡಿಸಬಹುದಾದ ನಿಯಮಗಳಿಗೆ ಮತ್ತು ಆದೇಶಗಳಿಗೆ ಒಳಪಟ್ಟಿರುತ್ತದೆ. 

ಈ ಪರೀಕ್ಷಾರ್ಥಿಯ ಪರೀಕ್ಷಾರ್ಥ ಅವಧಿಯು ಎರಡೂವರೆ ವರ್ಷಗಳಾಗಿರುತ್ತವೆ. ಈ ಅವಧಿಯಲ್ಲಿ 
ಪರೀಕ್ಷಾರ್ಥಿಯು ಡಿವೈ .ಎಸ್. ಪಿ. ( ಸಿವಿಲ್) ಹುದ್ದೆಗೆ ನಿಗಧಿಪಡಿಸಿರುವ ಎಲ್ಲಾ ಇಲಾಖಾ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗಬೇಕು 
ಮತ್ತು ಪರೀಕ್ಷಾರ್ಥ ಅವಧಿಯನ್ನು ತೃಪ್ತಿಕರವಾಗಿ ಪೂರೈಸಬೇಕು. 

ಮೇಲ್ಕಂಡ ಅಭ್ಯರ್ಥಿಯ ನೇಮಕಾತಿಯು ಉಚ್ಚ ನ್ಯಾಯಾಲಯದಲ್ಲಿನ ರಿಟ್ ಅರ್ಜಿ ಸಂಖ್ಯೆ:1072 /2010 ಮತ್ತು 
ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯಲ್ಲಿನ ಅರ್ಜಿ ಸಂಖ್ಯೆ:919 /2009, 1196/ 2009 , 1197/2009, 1676/ 2009 , 
2049/ 2009 ಮತ್ತು 2118 /2009 ಗಳಲ್ಲಾಗುವ ಅಂತಿಮ ತೀರ್ಪಿಗೆ ಬದ್ಧವಾಗಿರುತ್ತದೆ. 

ಈ ಅಧಿಸೂಚನೆಯನ್ನು ನೋಂದಾಯಿತ ಅಂಚೆ ಮುಖಾಂತರ ರವಾನಿಸಿದ ದಿನಾಂಕದಿಂದ 15 ದಿನಗಳೊಳಗೆ 
ಅಭ್ಯರ್ಥಿಯು ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಕರ್ನಾಟಕ ರಾಜ್ಯ , ನಂ .2, ನೃಪತುಂಗ ರಸ್ತೆ, 
ಬೆಂಗಳೂರು - 560 001 ಇವರ ಮುಂದೆ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. ಇದಕ್ಕೆ ತಪ್ಪಿದಲ್ಲಿ ಅಭ್ಯರ್ಥಿಯ ನೇಮಕಾತಿಯು 
ರದ್ದಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ.ಎನ್ . ರವಿಪ್ರಕಾಶ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1259 

ಒಳಾಡಳಿತ ಇಲಾಖೆ, ( ಪೋಲೀಸ್ ಸೇವೆಗಳು ) 


ಪಿಂಚಣಿ, ಸಣ್ಣ ಉಳಿತಾಯ ಮತ್ತು ಆಸ್ತಿ - ಋಣ ನಿರ್ವಹಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಸಿ (2) 27 /2007 - 08 , ಬೆಂಗಳೂರು, ದಿನಾಂಕ : 11ನೇ ಆಗಸ್ಟ್ , 2010 
ಪಿಂಚಣಿ, ಸಣ್ಣ ಉಳಿತಾಯ ಮತ್ತು ಆಸ್ತಿ- ಋಣ ನಿರ್ವಹಣೆ ಇಲಾಖೆಯಲ್ಲಿ ಕೊಪ್ಪಳ ತಾಲ್ಲೂಕಿನಲ್ಲಿ ಅಭಿವೃದ್ಧಿ 
ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀ ವಸಂತ ಸುಬ್ಬಣ್ಣ ಚವ್ಹಾಣರವರಿಗೆ ವೇತನ ಶ್ರೇಣಿ 11400 - 21600ರಲ್ಲಿ ಸಹಾಯಕ 
ನಿರ್ದೆಶಕರ ಹುದ್ದೆಗೆ ಮುಂಬಡ್ತಿ ನೀಡಿ ಹಾಲಿ ಖಾಲಿ ಇರುವ ಸಹಾಯಕ ನಿರ್ದೇಶಕರು ಪಿಂಚಣಿ, ಸಣ್ಣ ಉಳಿತಾಯ ಮತ್ತು 
ಆಸ್ತಿ - ಋಣ ನಿರ್ವಹಣೆ, ಗದಗ ಇಲ್ಲಿಗೆ ಸ್ಥಳ ನಿಯುಕ್ತಿ ಮಾಡಿ ಆದೇಶ ಹೊರಡಿಸಿದೆ. 

ಸಹಾಯಕ ನಿರ್ದೇಶಕರು, ಕೊಪ್ಪಳ ಇವರು ಮುಂಬಡ್ತಿ ಹೊಂದಿದ ಅಭಿವೃದ್ಧಿ ಅಧಿಕಾರಿಯನ್ನು ಅವರು ಸಹಾಯಕ 
ನಿರ್ದೇಶಕರ ಹುದ್ದೆಯ ಕರ್ತವ್ಯಕ್ಕೆ ಹಾಜರಾಗಲು ಅನುವಾಗುವಂತೆ ಕೂಡಲೇ ಕರ್ತವ್ಯದಿಂದ ಬಿಡುಗಡೆ ಮಾಡಲು 
ಸೂಚಿಸಿದೆ. 

ಎಸ್ . ಹೆಚ್. ಕುದ್ರಿಮೋತಿ, 

ನಿರ್ದೇಶಕರು, 

ಪಿಂಚಣಿ, ಸಣ್ಣ ಉಳಿತಾಯ ಮತ್ತು 
ಪಿ . ಆರ್ , 1260 

ಆಸ್ತಿ - ಋಣ ನಿರ್ವಹಣೆ, ಬೆಂಗಳೂರು. 


308 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೯ , ೨೦೧೦ 


{ JO8 - 9 


a Officer ock Court, Geet! 


HIGH COURT OF KARNATAKA 

NOTIFICATION 
No . GOB (1) 19 (156 )/2010 , Bangalore , Dated : 06th August, 2010 
The Presiding Officer, Fast Track Court-II, Shimoga is concurrently appointed as the Addl. 
District and Sessions Judge , Shimoga , during the leave period of Sri Prakash L . Nadiger , Addl. District 
and Sessions Judge , Shimoga from 01-08 - 2010 to 31-08 - 2010 (bdi). 

By Order of the High Court , 
P . R . 1261 

Registrar ( Judicial). 
NOTIFICATION 
No. GOB (l) 19 (255 ) 2010 , Bangalore , Dated : 05th August , 2010 
The Presiding Officer of the Fast Track Court-III , Tumkur, is concurrently appointed as the 
Presiding Officer of the Fast Track Court , Tiptur, with a direction to itinerate the said court for 3 days in 
week , during the leave period of Smt. K . B . Geetha , the Presiding Officer, Fast Track Court-IV , Tumkur, 
i.e . from 11 -08 - 2010 to 12 -09- 2010 or till she reports for duty . 

By Order of the High Court, 
P .R . 1262 

Registrar (Judicial). 
NOTIFICATION 
No. GOB(1) 19 (640 ) 2010, Bangalore, Dated : 07th August , 2010 
Sri . Jayaprakash A ,l Addl. Civil Judge and JMFC ., Kolar , is granted Earned Leave for 13 days 
from 24 - 05 - 2010 to 05 -06 - 2010 (bdi), with permission to suffix General Holiday on 06 -06 - 2010 , on 
Private Affairs . 

The Il Addl. Civil Judge and JMFC ., Kolar, has been placed in additional charge of the court of 
the | Addl. Civil Judge and JMFC ., Kolar, during the above said leave period . 

Sri . Jayaprakash A , I Addl. Civil Judge and JMFC ., Kolar, is re -posted to the same post on 
expiry of the above said leave period . 


Presiding in the leave period 20 50 or tillshe reports 


1-08-20cave peast Track the fai 


By Order of the High Court , 
P . R . 1263 

Deputy Registrar . 
NOTIFICATION 
No. GOB (1) 19 (545 )/ 2010 , Bangalore, Dated : 07th August , 2010 
Sri Hattikal Prabhu Siddappa, Metropolitan Magistrate Traffic Court-V , Bangalore , is granted: 


(a ) Earned Leave for 13 days from 03 -05 -2010 to 15 -05 - 2010 (bdi), prefixing and suffixing the 

General Holidays on 01 -05 - 2010 , 02-05 - 2010 and 16 -05 - 2010 , on Private Affairs and the 
Metropolitan Magistrate Traffic Court- III, Bangalore , has been placed in additional charge of 
the court of the Metropolitan Magistrate Traffic Court - V , Bangalore during the above said leave 

period . 
(b ) Earned Leave for 11 days from 07 -07 - 2010 to 17 -07 -2010 (bdi), suffixing the General Holiday 

on 18 -07 - 2010 , on Private Affairs and the Metropolitan Magistrate Traffic Court- VI, Bangalore , 
has been placed in additional charge of the court of the Metropolitan Magistrate Traffic Court 

V , Bangalore during the above said leave period . 

Sri Hattikal Prabhu Siddappa, Metropolitan Magistrate Traffic Court-V , Bangalore , is re -posted 
to the same post on expiry of the above said leave period . 

By Order of the High Court , 
P . R . 1264 

Deputy Registrar. 
NOTIFICATION 
No . GOB (l) 19 (206 )/ 2010 , Bangalore , Dated : 07th August, 2010 
Sri K .S . Thimmannachar, Presiding Officer, Fast Track Court-XVI, Bangalore is granted Earned 
Leave from 28 - 05 - 2010 to 11 -06 -2010 (bdi), with permission to suffix General Holidays on 
12 -06 - 2010 and 13- 06 -2010 , on Private Affairs . 

The Presiding Officer , Fast Track Court- XI, Bangalore , has been placed in additional charge of 
the court of the Presiding Officer , Fast Track Court-XVI and XVII for the period from 28 -05- 2010 to 
30 - 5 - 2010 and the Presiding Officer , Fast Track Court-XVII, Bangalore , has been placed in the 
additional charge of the Presiding Officer, Fast Track Court-XVI, Bangalore for the remaining period . 

Sri K . S . Thimmannachar , Presiding Officer , Fast Track Court -XVI, Bangalore , is re - posted to 
the same post on expiry of the above said leave period. 

By Order of the High Court, 
P . R . 1265 

Deputy Registrar. 


220 - 9 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಸೆಪ್ಟೆಂಬರ್ ೯, ೨೦೧೦ 


38095 


NOTIFICATION 
No. GOB (l) 19 (300 )/2010 , Bangalore , Dated : 09th August, 2010 
Smt. Susheela , the then Senior Civil Judge and JMFC ., Devanahalli, presently working as 
Prl . Senior Civil Judge and CJM ., Hassan , is granted : 


(a ) Earned Leave for 45 days from 01 -04 - 2010 to 15 -05 - 2010 (bdi), on Medical Grounds, by 

placing the Senior Civil Judge and JMFC , Doddaballapura , in additional charge of the court of 

Senior Civil Judge and JMFC ., Devanahalli, during the above said period , and 
(b ) Earned Leave for 13 days from 07 - 06 -2010 to 19 - 06 - 2010 (bdi), and permission to suffix the 

General Holiday on 20 - 06 - 2010 , on Medical Grounds, by placing the Senior Civil Judge and 
JMFC ., Holenarasipura in additional charge of the court of Prl. Senior Civil Judge and CJM ., 
Hassan , during the above said period . 

Smt. Susheela , the then Senior Civil Judge and JMFC ., Devanahalli, presently working as Prl . 
Senior Civil Judge and CJM ., Hassan , is re -posted to the same post on expiry of the above said leave 
period . 

By Order of the High Court , 
P . R . 1266 

Deputy Registrar. 


PO-06 - 2010 ta nitha N.P. PRO1.9(656 )/2010 , BATIFICATION 


No. GOB (I) 19 (656 )/ 2010 , Bangalore , Dated : 05th August, 2010 
Smt. Anitha N . P . Pr. Civil Judge and JMFC ., Puttur, is granted Earned Leave for 12 days from 
08 -06 - 2010 to 19 - 06 - 2010 (bdi), and with permission to suffix General Holiday on 20 -06 - 2010 , on 
Private Affairs . 

The Addl. Senior Civil Judge and JMFC , Puttur , has been placed in additional charge of the 
court of the Prl . Civil Judge and JMFC ., Puttur, during the above said leave period. 
Smt. Anitha N .P . Prl. Civil Judge and JMFC ., Puttur, is re- posted to the same post on expiry of the 
above said leave period . 

By Order of the High Court, 
P . R . 1267 

Deputy Registrar. 
NOTIFICATION 
No. GOB(1) 19 (698 )/ 2010 , Bangalore , Dated : 06th August, 2010 
Sri Ganapathi Prashanth M ., Addl. Civil Judge and JMFC., Channapatna , is granted Earned 
Leave for 20 days from 05 -07 - 2010 to 24 -07 - 2010 (bdi), with permission to prefix and suffix the General 
Holidays on 04 -07 - 2010 and 25 -07 -2010 , on Private Affairs . 

The Prl. Civil Judge and JMFC ., Channapatna , has been placed in additional charge of the 
court of the Addl. Civil Judge and JMFC ., Channapatna , during the above said leave period . 

Sri Ganapathi Prashanth M , Addl. Civil Judge and JMFC ., Channapatna , is re -posted to the 
same post on expiry of the above said leave period . 


Court of The PM, 7:2010 .05. 


By Order of the High Court, 
P.R . 1268 

Deputy Registrar. 
NOTIFICATION 
No. GOB (I) 19 (505 )/2010 , Bangalore, Dated : 05th August, 2010 
Sri Sridhar Rao, Civil Judge and JMFC ., Aurad- B , is granted Earned Leave for 20 days from 
25 - 06 - 2010 to 14 -07 - 2010 (bdi), on Private Affairs . 

The Addl. Senior Civil Judge and CJM ., Bidar, has been placed in additional charge of the court 
of the Civil Judge and JMFC ., Aurad - B , during the above leave period . 

Sri Sridhar Rao , Civil Judge and JMFC ., Aurad -B , is re -posted to the same post on expiry of 
leave . 

By Order of the High Court , 
P .R . 1269 

Deputy Registrar. 


No. GOB (l) 19 (272 )/ 2010 , Bangalore , Dated : 04th August, 2010 
The | Addl. Senior Civil Judge and CJM ., Mysore, is concurrently appointed as the Prl. Senior 
Civil Judge and CJM ., Mysore , during the leave period of Sri C .R . Rajasomashekara , Prl . Senior Civil 
Judge and CJM ., Mysore , from 22 -08 -2010 to 05 -09 - 2010 . 

By Order of the High Court, 
P . R . 1270 

Registrar (Judicial). 


Civil Judobe Addl. Senior B !) 19( 272)/207 NOTIFICATION 


೫೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೯ , ೨೦೧೦ 


ಭಾಗ - ೨ 


NOTIFICATION 
No. GOB (l) 19 (499)/2010 , Bangalore , Dated : 06th August , 2010 
Smt. Veena M . Naikar , I| Addl. Senior Civil Judge , Chitradurga , is granted Earned Leave for 
15 days from 12 -07 - 2010 to 26 -07 - 2010 (bdi), with permission to avail prefixing General Holidays on 
10 - 07 - 2010 and 11 - 07 - 2010 ( bdi), on Private Affairs, 

The I Addl. Senior Civil Judge , Chitradurga , has been placed in additional charge of the court of 
the || Addl. Senior Civil Judge , Chitradurga, during the above said leave period . 

Smt. Veena M . Naikar, II Addl. Senior Civil Judge , Chitradurga , is re -posted to the same post on 
expiry of the above said leave period . 


P . R . 1271 


By Order of the High Court , 

Deputy Registrar. 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ: ಲಾ 146 ಎಲ್‌ಸಿಇ 2010, ಬೆಂಗಳೂರು, ದಿನಾಂಕ : 13ನೇ ಆಗಸ್ಟ್ 2010 | 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತು) ನಿಯಮಗಳು 1977ರ ನಿಯಮ 26 ( 3) 
ಪ್ರದತ್ತವಾದ ಅಧಿಕಾರ ಹುಣಸೂರಿನ ತ್ವರಿತಗತಿ ನ್ಯಾಯಾಲಯದ ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ಸೇವೆ ಸಲ್ಲಿಸುತ್ತಿರುವ 
ಶ್ರೀ ಮುರಳೀಧರ, ಇವರನ್ನು ದಿನಾಂಕ : 13 - 08 - 2010ರಿಂದ ಜಾರಿಗೆ ಬರುವಂತೆ ಎರಡು ವರ್ಷಗಳ ಅವಧಿಗೆ ಅಥವಾ 
ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಹುಣಸೂರಿನ ತ್ವರಿತಗತಿ ನ್ಯಾಯಾಲಯದ 
ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ಮುಂದುವರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ನಾ . ಮಹಾಲಕ್ಷ್ಮಮ್ಮ , 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 1) , 
ಪಿ . ಆರ್ . 1272 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 431 SAS 2010 , Bangalore , Dated 12th August, 2010 
Sri Bevis A . Coutinho, IAS (KN 76 ), Commissioner, Bangalore Metropolitan Regional 
Development Authority , Bangalore, is promoted to officiate in the Apex Scale of IAS carrying the pay 
scale of Rs. 80000 / - ( fixed ) Grade Pay Nil, with immediate effect and his services are continued until 
further orders in the Urban Development Department as Commissioner, Bangalore Metropolitan 
Regional Development Authority , Bangalore , in the upgraded post. 

Government hereby declare u /r 9 of IAS (Pay) Rules , 2007 that the post of Commissioner, 
Bangalore Metropolitan Regional Development Authority , Bangalore , in the Apex Scale of IAS i.e ., 
Rs. 80000 /- (fixed ) Grade Pay Nil, is equivalent in status and responsibilities to the Cadre post of 
AdditionalChief Secretary to Government included in the Schedule Il to the said Rules. 

By Order and in the name of the Governor ofKarnataka , 

K .G . ANANTHA , 
P . R . 1273 

Under Secretary to Government, 

DP & AR (Services - 1) . 


Under Se.GA 


ಸಹಕಾರ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ಸಇ 115 ಎಂಆರ್‌ಐ 2008 ( ಭಾಗ - 2), ಬೆಂಗಳೂರು, ದಿನಾಂಕ : 11ನೇ ಆಗಸ್ಟ್ 2010 
- ಗಂಗಾವತಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮಾರುಕಟ್ಟೆ ಕ್ಷೇತ್ರದಲ್ಲಿನ ಕಾರಟಗಿಯಲ್ಲಿ ಸ್ವತಂತ್ರ ಮಾರುಕಟ್ಟೆ 
ಸ್ಥಾಪಿಸುವ ಸಂಬಂಧವಾಗಿ ಹೊರಡಿಸಲಾಗಿರುವ ಅಧಿಸೂಚನೆಗಳನ್ನು ನಿಲಂಬನೆಯಲ್ಲಿಡಲಾದ ಸರ್ಕಾರದ ಅಧಿಸೂಚನೆ 
ಸಂಖ್ಯೆ : ಸಇ 115 ಎಂಆರ್‌ಇ 2008 ( ಭಾಗ) ದಿನಾಂಕ : 13 - 04 - 2010ನ್ನು ಪುನರ್ ಸ್ಥಾಪಿಸಲಾಗಿದೆ. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೯ , ೨೦೧೦ 

೫೧೭ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಇ 115 ಎಂಆರ್‌ಇ 2008 ( ಭಾಗ) ದಿನಾಂಕ : 07- 08- 2010 ಮತ್ತು 
ತಿದ್ದುಪಡಿ ಆದೇಶ ಸಂಖ್ಯೆ : ಸಇ 115 ಎಂಆರ್‌ಇ (1) 2008 ( ಭಾಗ) ದಿನಾಂಕ : 07 - 08 - 2010ನ್ನು ಈ ಕೂಡಲೇ 
ಜಾರಿಗೆ ಬರುವಂತೆ ನಿಲಂಬನೆಯಲ್ಲಿಡಲಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಿ.ಕೆ. ವಾಸುದೇವಮೂರ್ತಿ , 

ಸರ್ಕಾರದ ಅಧೀನ ಕಾರ್ಯದರ್ಶಿ -1, 
ಪಿ . ಆರ್ . 1274 

ಸಹಕಾರ ಇಲಾಖೆ 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ವಾಕ್ಕೆ 61 ಸಸಕಾ 2010 , ಬೆಂಗಳೂರು, ದಿನಾಂಕ: 12ನೇ ಆಗಸ್ಟ್ , 2010 
ಸಹಕಾರ ಸಂಘಗಳ ಉಪ ನಿಬಂಧಕರಾದ ಶ್ರೀ ಸಿ. ರಾಜಣ್ಣರೆಡ್ಡಿರವರು ಮರು ನೇಮಕಾತಿಗಾಗಿ ವಾಣಿಜ್ಯ ಮತ್ತು 
ಕೈಗಾರಿಕಾ ಇಲಾಖೆಯಲ್ಲಿ ನಿರೀಕ್ಷಿಸಿದ ದಿನಾಂಕ 22 - 09 -2009ರಿಂದ 01- 10 - 2009ರವರೆಗಿನ ( ಎರಡೂ ದಿನಗಳು ಸೇರಿ) 
ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 8(15)(ಎಫ್) ಪ್ರಕಾರ ಕಡ್ಡಾಯ ನಿರೀಕ್ಷಣಾ ಅವಧಿ 
ಎಂದು ಪರಿಗಣಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸಿ. ಶ್ರೀನಿವಾಸ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ.ಆರ್ . 1275 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಸಹಕಾರಿ ಸಕ್ಕರೆ) 


HIGH COURT OF KARNATAKA 

NOTIFICATION 
No. HCE . 853/2010, Bangalore, Dated 10th August, 2010 
Sri P . S . Niranjan , Section Officer of this office is permitted to retire from service voluntarily w .e .f. 
the afternoon of 30 -09- 2010 , under Rule 285 (1)(a ) ofKCSRs. 

By Order of Hon ble the Chief Justice , 

P . KRISHNA BHAT, 
P . R . 1276 

Registrar ( Judicial) . 
NOTIFICATION 
No . GOB (l) 19 ( 372 )/2010 , Bangalore , Dated 12th August, 2010 
The Presiding Officer of the Court of I| Addl. Senior Civil Judge and JMFC ., Shimoga , is 
concurrently appointed as the Presiding Officer of the Court of Addl. Senior Civil Judge and CJM ., 
Shimoga, during the leave period of Smt. H . R . Radha, Addl . Senior Civil Judge and CJM ., Shimoga, 
from 15 - 08- 2010 to 06 - 09 - 2010 ( bdi). 

By Order of the High Court, 
P . R . 1277 

Registrar ( Judicial ). 
NOTIFICATION 
No . GOB (I) 19(222)/2010, Bangalore, Dated 11th August, 2010 
The Presiding Officer, Fast Track Court-III, Mysore, is concurrently appointed as the Presiding 
Officer, Fast Track Court-V , Mysore , during the leave period of Smt. S .H . Renukadevi , Presiding 
Officer, Fast Track Court-V , Mysore , from 05 -08 -2010 to 19 -08 - 2010 . 

By Order of the High Court , 
P . R . 1278 

Registrar (Judicial). 
NOTIFICATION 
No. GOB (1) 1(FTC )/ 2010 , Bangalore , Dated 11th August, 2010 
The Presiding Officer of Fast Track Court, Chintamani, who is in concurrent charge of Fast 
Track Court , Chikkaballapura (vacant court), is permitted to try all the matters pertaining to the Fast 
Track Court, Chintamani, at Chikkaballapura , for two days in a week , with immediate effect and until 
further orders . 

By Order of the High Court, 

R . B . BUDIHAL , 
P . R . 1279 

Registrar General. 


hoes 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೯ , ೨೦೧೦ 


2007 – 9 


NOTIFICATION 
No . GOB (1) 1 (FTC )/2010 , Bangalore, Dated 12th August, 2010 
In continuation of this office notification No. GOB (1) 1/ 2010 , dated 21 - 06 - 2010 and GOB (1) 1 
(FTC )/ 2010 , dated 26 -07 - 2010 , the Presiding Officer of Fast Track Court- II , Mandya , who has been 
concurrently appointed as the Presiding Officer of Fast Track Court , Srirangapatna (vacant court), is 
directed to itinerate the said court for two days in a week i. e ., on every working Monday and Tuesday, 
with immediate effect and until further orders . 

By Order of the High Court, 

R . B . BUDIHAL , 
P . R . 1280 

Registrar General. 
NOTIFICATION 
No . GOB (1) 1(FTC )/2010 , Bangalore, Dated 16th August, 2010 
In modification of this office notification of even number dated 19 - 08 - 2009, the Presiding Officer 
of Fast Track Court- II , Bidar, is directed to sit at Bhalki for three days in a week , instead of two days in a 
week , to try the cases coming under the jurisdiction of Bhalki, in accordance with Law , with immediate 
effect and until further orders . 

By Order of the High Court, 

R . B . BUDIHAL , 
P . R . 1281 

Registrar General. 
NOTIFICATION 
No. GOB (1) 3/ 2010 , Bangalore , Dated 16th August, 2010 
The Presiding Officer of the court of Addl. Civil Judge , Davanagere , is concurrently appointed 
as Presiding Officer of the court of Civil Judge and JMFC ., Jagalur (Vacant court), with a direction to 
itinerate the said court for two days in a week i.e ., on every working Friday and Saturday , with 
immediate effect and until further orders . 

By Order of the High Court , 

R . B . BUDIHAL , 
P . R . 1282 

Registrar General. 


NOTIFICATION 
No . GOB (1) 3/2010 , Bangalore , Dated 13th August, 2010 
The Presiding Officers of the Courts mentioned at Column No. 1 below , are concurrently 
appointed as the Presiding Officers of the Courts mentioned at Column No. 2 , with effect from 
16 -08 - 2010 and until further orders . 
Designation of the Presiding Officer 

Name of the vacant courts to which 

concurrent appointment is made 


( 1 ) 


( 2 ) 


1. Civil Judge and JMFC ., Banahatti 
2 . Civil Judge and JMFC ., Bilagi 
3 . Prl. Civil Judge and JMFC ., Bagalkot 
4 . Prl . Civil Judge and JMFC ., Bagalkot 
5 . Prl. Civil Judge and JMFC ., Bagalkot 


Addl. Civil Judge and JMFC ., Jamakhandi 
Addl. Civil Judge and JMFC ., Mudhol 
Prl. Civil Judge and JMFC ., Hungund 
Addl. Civil Judge and JMFC ., Hungund 
Civil Judge and JMFC ., Badami 


By Order of the High Court , 

R . B . BUDIHAL , 
Registrar General. 


P .R . 1283 


NOTIFICATION 
No . GOB (1) 3 /2010 , Bangalore , Dated 16th August, 2010 
The Presiding Officers of the Courts mentioned at Column No . 1 below , are concurrently 
appointed as the Presiding Officers of the Courts mentioned at Column No. 2 , with effect from 
16 -08 - 2010 and until further orders . 
Designation of the Presiding Officer 

Name of the vacant courts to which 
concurrent appointment is made 

( 2 ) 
1. Prl. Civil Judge , Mangalore 

| Addl. Civil Judge , Mangalore 
2. JMFC III Court , Mangalore 

JMFC II Court, Mangalore 


( 1 ) 


220 - 9 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೯ , ೨೦೧೦ 

3805 
3. Civil Judge and JMFC .,Moodabidri Civil Judge and JMFC ., Belthangady 
4 . JMFC IV Court, Mangalore 

JMFC V Court , Mangalore 
5 . Addl. Civil Judge and JMFC ., Puttur Prl. Civil Judge , Puttur 
6 . Prl. Civil Judge , Bantwal 

Addl. Civil Judge and JMFC ., Bantwal 

By Order of the High Court, 

R . B . BUDIHAL , 
P . R . 1284 

Registrar General. 


NOTIFICATION 
No . GOB (1) 3 /2010 , Bangalore , Dated 13th August, 2010 
The Presiding Officer of the court of Civil Judge and JMFC ., Koppa, is concurrently appointed 
as the Presiding Officer of the court of Civil Judge and JMFC ., Sringeri (Vacant court), with a direction to 
itinerate the said court for two days in a week , with immediate effect and until further orders . 

By Order of the High Court , 

R . B . BUDIHAL , 
P . R . 1285 

Registrar General. 


NOTIFICATION 
No . GOB (1) 3 /2010 , Bangalore , Dated 13th August, 2010 
The Presiding Officers of the Courts mentioned at Column No. 1 below , are concurrently 
appointed as the Presiding Officers of the Courts mentioned at Column No. 2 , with effect from 
16 -08 - 2010 and until further orders . 
Designation of the Presiding Officer 

Name of the vacant courts to which 

concurrent appointment is made 
( 1 ) 

( 2 ) 
1. Addl. Civil Judge and JMFC II Court, Madikeri Prl. Civil Judge and JMFC II Court , Madikeri 
2 . Senior Civil Judge and JMFC ., Virajpet Prl. Civil Judge and JMFC ., Virajpet 
3. Addl. Civil Judge and JMFC ., Somwarpet Civil Judge and JMFC ., Somwarpet 

By Order of the High Court , 

R . B . BUDIHAL , 
P . R . 1286 

Registrar General. 


( 1 ) 


NOTIFICATION 
No . GOB(l) 3/2010, Bangalore, Dated 13th August, 2010 
The Presiding Officers of the Courts mentioned at Column No. 1 below , are concurrently 
appointed as the Presiding Officers of the Courts mentioned at Column No. 2 , with effect from 
16 - 08 -2010 and until further orders . 
Designation of the Presiding Officer 

Name of the vacant courts to which 
concurrent appointment is made 

( 2 ) 
1. | Addl. Civil Judge and JMFC II Court , Prl. Civil Judge and JMFC II Court, Tumkur 

Tumkur 
2. III Addl. Civil Judge and JMFC IV Court, Il Addl. Civil Judge and JMFC II 
Tumkur 

Court, Tumkur. 
3 . Addl. Civil Judge and JMFC ., Madhugiri Civil Judge and JMFC ., Pavagada And 

Prl , Civil Judge ,Madhugiri. 
4 . Civil Judge and JMFC ., Tiptur 

Addl, Civil Judge and JMFC ., Tiptur. 
5 . III Addl. Civil Judge and JMFC IV Court, Civil Judge and JMFC , 
Tumkur 

Gubbi (on Civil side only ) 
6 . Senior Civil Judge and JMFC ., Gubbi Civil Judge and JMFC , 

Gubbi (on Criminal and Administrative side ) 
7 . Civil Judge and JMFC ., 

Addl, Civil Judge and JMFC , 
Chikkanayakanahalli 

Chikkanayakanahalli 


By Order of the High Court, 

R . B . BUDIHAL , 
Registrar General. 


P. R . 1287 


೫೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೯ , ೨೦೧೦ 


ಭಾಗ - ೨ 


NOTIFICATION 
No . GOB (1) 3/ 2010 , Bangalore , Dated 16th August, 2010 
The Presiding Officers of the Courts mentioned at Column No . 1 below , are concurrently 
appointed as the Presiding Officers of the Courts mentioned at Column No . 2 , with effect from 
16 -08 -2010 and until further orders . 
Designation of the Presiding Officer 

Name of the vacant courts to which 
concurrent appointment is made 

( 2 ) 
1. Prl. Civil Judge and JMFC , Addl. Civil Judge and JMFC ., Ramanagara . 

Ramanagara . 
2 . Civil Judge and JMFC , Channapatna . Addl. Civil Judge and JMFC ., Channapatna . 
3. Civil Judge and JMFC ., Magadi. 

Addl. Civil Judge and JMFC ., Magadi 

By Order of the High Court, 

R . B . BUDIHAL , 
P . R . 1288 

Registrar General. 


( 1 ) - 


NOTIFICATION 
No . GOB . II .254 /2004, Bangalore , Dated 12th August, 2010 
In modification of the itinerant arrangement made by High Court under Notification 
No .GOB . 11. 254/04 dated 03-09- 2009 , I Addl. Senior Civil Judge , Chitradurga is directed to itinerate to 
Hosadurga , instead of Senior Civil Judge , Holalkere , for 3 days in a week (i. e . on every working 
Thursday, Friday and Saturday) to dispose off the cases relating to the taluk of Hosadurga with 
immediate effect until further orders . 

By Order of the High Court , 

R . B . BUDIHAL , 
P . R . 1289 

Registrar General. 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಒಣ 139 ಪೊಪೆಸೆ 2010, ಬೆಂಗಳೂರು, ದಿನಾಂಕ: 12ನೇ ಆಗಸ್ಟ್ , 2010 
ಸರ್ಕಾರಿ ಲೋಕೋಪಯೋಗಿ ಅಧಿಸೂಚನೆ ಸಂಖ್ಯೆ : ಲೋಣ 479 ಸೇಸಎ 2010 ದಿನಾಂಕ : 06 - 08 -2010 
ರಲ್ಲಿ ಶ್ರೀ ಎಂ .ಹೆಚ್. ಆಳವಣಿ, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್, ಇವರನ್ನು ಮರು ಸ್ಥಳನಿಯುಕ್ತಿಗೊಳಿಸಲು 
ಒಳಾಡಳಿತ ಇಲಾಖೆಯ ವಶಕ್ಕೆ ನೀಡಿದ್ದು , ಸದರಿಯವರನ್ನು ಕರ್ನಾಟಕ ರಾಜ್ಯ ಪೊಲೀಸ್ ಗೃಹ ನಿರ್ಮಾಣ ನಿಗಮ 
ನಿಯಮಿತಕ್ಕೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ . ಎನ್ . ರವಿಪ್ರಕಾಶ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್‌ . 1290 

ಒಳಾಡಳಿತ ಇಲಾಖೆ ( ಪೋಲೀಸ್ ಸೇವೆಗಳು ) 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಸಂವಾಪ್ರ 15 ರಾಪಸಿ 2008 , ಬೆಂಗಳೂರು, ದಿನಾಂಕ : 06ನೇ ಆಗಸ್ಟ್ 2010 

ಶ್ರೀ ಬಿ .ಎಸ್ . ಉದಯಶಂಕರ್, ಸಹಾಯಕ ತಾಂತ್ರಿಕ ಅಧಿಕಾರಿ, ಕರ್ನಾಟಕ ರಾಜ್ಯ ಪತ್ರಾಗಾರ ಇಲಾಖೆ ಇವರಿಗೆ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ ರೂ .11,400 - 21,600ರ ತಾಂತ್ರಿಕ 
ಅಧಿಕಾರಿ ಗ್ರೂಪ್ ಬಿ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಕರ್ನಾಟಕ ರಾಜ್ಯ ಪತ್ರಾಗಾರ ಇಲಾಖೆ , ಬೆಂಗಳೂರು ಇಲ್ಲಿ ಖಾಲಿ 
ಇರುವ ತಾಂತ್ರಿಕ ಅಧಿಕಾರಿ ಹುದ್ದೆಗೆ ನೇಮಕ ಮಾಡಿದೆ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಎಂ . ಕೆ. ಭರರಾಜಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ 
ಪಿ . ಆರ್ . 1291 

ಮತ್ತು ಪ್ರವಾಸೋದ್ಯಮ ಇಲಾಖೆ ( ಆಡಳಿತ ಕನ್ನಡ) 


